ಕರ್ನಾಟಕ ವಿಧಾನ ಪರಿಷತು 


192 (168) 


$ ತಿಲ್ಲದ ಪ್ರಶ್ನೆ ಸ೦ಖ್ಯೆ 


ಸುದಸ್ಯರ ಸುರ ಶ್ರೀ ರಘುನಾಥ್‌ ರಾವ್‌ ಲ್ಲಾಪೂರೆ 
(ವಿಧಾನ ಸಭೆಯುಂದ ಚುನಾಯುತರಾದವರು) 
ಸಾ 
FY ನ, ೨ 1 ಕ್ಕ ಇ; ಹಾಗೂ 


ಸಚಿವರು 


ಪ್ರಶ್ನೆ ಉತ್ತರ 


ಅ) ಕಳೆದ ರು|1 ಕೇಂದ್ರ ಸರ್ಕಾರ ಜಾರಿ ಶ೦ದಿರ ಚ್ಚ ಭಾರತ 
ವರ್ಷಗಳಂ೦ದ ಜೀದರ್‌ ಯೋಜನೆಯಡಿ ಜೀದರ್‌ ಜಲ್ಲೆಯಲ್ಲ ಬರುವ ನಗರ ಸ್ಥಳೀಯ 
ನಗರಸಭೆಗೆ ಹಾಗೂ ನಗರ ಸಂಸ್ಥೆಗಳಗೆ ಕಳೆದ ಮೂರು ವರ್ಷಗಕಳಲ್ಲ ವೈಯಕ್ತಿಕ 
ಸ್ಥಳೀಯ ಸಂಸ್ಥೆಗಳಗೆ ಶೌಚಾಲಯಗಳ ನಿರ್ಮಾಣ ಐ.ಇ.ಸಿ ಮತ್ತು ಘನ ತ್ಯಾಜ್ಯ ವಸ್ತು 
ಮಂಜೂರಾಗಿರುವ ಹಾಗೂ ನಿರ್ವಹಣಿ ಕಾಮಗಾರಿಗಳಗೆ ಜಡುಗಡೆಯಾದ ಅನುದಾನದ 
ಬಡುಗಡೆ ಮಾಡಿರುವ ವಿವರಗಳನ್ನು ಅನುಬಂಧ-1 ರಲ್ಪ ಲಗತ್ತಿಸಿದೆ. 
ಅನುದಾನವೆಷ್ಟು;  ಅದರಲ್ಲ 


ಇದುವರೆವಿಗೆ ವೆಚ್ಚ 2೨. ಕಳೆದ ಆ ವರ್ಷಗಳ ಜೀದರ್‌ ನಗರಸಭೆಗೆ ಎಸ್‌.ಎಫ್‌.ಸಿ 
ಮಾಡಿರುವ ಹಣವೆಷ್ಟು; ಮುಕ್ತನಿಧಿ/] ವಿಶೇಷ ಅನುದಾನ ಹಾಗೂ ಎಸ್‌.ಎಫ್‌.ಸಿ 
ಬಾಕಿ ಉಳದಿರುವ ಕುಡಿಯುವ ನೀರಿನ ಅನುದಾನದಡಿ ಮಂಜೂರಾದ/ 


ಹಣವೆಷ್ಟು; (ವರ್ಷವಾರು ಜಡುಗಡೆಯಾದ ಹಾಗೂ ವೆಚ್ಚವಾದ ಮತ್ತು ಬಾಕಿ ಉಳದ 
ಯೋಜನೆವಾರು ಸ್ಪಷ್ಟ ಅನುದಾನದ ವಿವರವನ್ನು ಅನುಬಂಧ-2 ರಲ್ತ ಲಗತ್ತಿಸಿದೆ. 
ವಿವರ ನೀಡುವುದು) 


ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಕಳೆದ 3 ವರ್ಷಗಳಲ್ಲ 
ಎಸ್‌.ಎಫ್‌.ಸಿ ಮುಕ್ತನಿಧಿ / ವಿಶೇಷ ಅನುದಾನ ಹಾಗೂ 
ಎಸ್‌.ಎಫ್‌.ಸಿ ಕುಡಿಯುವ ನೀರಿನ ಅನುದಾನದಡಿ ಮಂಜೂರಾದ 
1 ಜಡುಗಡೆಯಾದ ಹಾಗೂ ವೆಚ್ಚವಾದ ಮತ್ತು ಬಾಕಿ ಉಳದ 
ಅನುದಾನದ ವಿವರವನ್ನು ಸಂಬಂಧಿಸಿದಂತೆ ಮಾಹಿತಿಯನ್ನು ಸಿಡಿ 
ಮುಖಾಂತರ ಸಲ್ತಸಿದೆ. 


3. 14ನೇ ಹಣಕಾಸು ಮತು 15ನೇ ಹಣಕಾಸು ಆಯೋಗದ 
ಅನುದಾನ: 

ಕಳೆದ ಮೂರು ವರ್ಷಗಳಲ್ಲ ಜೀದರ್‌ ನಗರಸಭೆಗೆ ಮಂಜೂರಾಗಿರುವ 

ಮತ್ತು ಜಡುಗಡೆಯಾಗಿರುವ ಅನುದಾನದ ವಿವರ, ವೆಚ್ಚದ ವಿವರಗಳು 

ಮತ್ತು ಬಾಕಿ ಉಳದಿರುವ ಮೊತ್ತದ ವಿವರ ಈ ಕೆಳಕಂಡಂತಿವೆ: 


(ರೂ. ಲಕ್ಷಗಳಲ್ಪ)' 


ಅನುದಾನ | ಅನುದಾನ 


ಮೊತ್ತ 


ಹಣಕಾಸು 
ಆಯೋಗದ 1253.72 | 1252.72 796.93 455.79 
ಅನುದಾನ 


ಆ) 


ಸುದರಿ ಅಮದಾ 
ಕೈಗೆತ್ತಿಕೊಂಡಿರುವ 


ದಲ 


ಕಾಮಗಾರಿಗಳು ಯಾವ 


ಹಂತದಲ್ತಿವೆ; 
ಪ್ರಗತಿಯಲ್ಲರುವ 
ಪೂರ್ಣಗೊಂಡಿರುವ 


ಮತ್ತು 


ಕಾಮಗಾರಿಗಳು ಯಾವುವು; 


(ಸಂಪೂರ್ಣ 
ಒದಗಿಸುವುದು) 


ವಿವರ 


ಮತ್ತು ಅನುಬಂಧ-6ರಲ್ಲ ಲಗತ್ತಿಸಿದೆ. 


T 15ನೇ 

| ಹಣಕಾಸು 
ಆಯೋಗದ 
ಅನುದಾನ 


2020-21] 1265.00 


1265 | 502.743 762.2೮57 


ಹಾಗೂ ಜೀದರ್‌ ಜಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಳೆದ ಇ 
ವರ್ಷಗಳಲ್ಲ ಮಂಜೂರಾಗಿ ಅಡುಗಡೆಯಾದ. ವೆಜ್ಜವಾದ ಮತ್ತು ಬಾಕಿ 
ಉಳದಿರುವ ಅನುದಾನದ ವಿವರಗಳು ಈ ಕೆಳಕಂಡಂತಿದೆ: 

(ರೂ. ಲಕ್ಷಗಳಲ್ಲ) 


2018-19 2೦1೮. ೨೨ 2219.೦೦ 


2019-2೦ 2೨72.೦೦ 2973.70 173166 1242.04 


2೦2೦-21 2೨೭3.೦೦ 2923.00 79೨7.54 2125.46 


4. ನಗರೋತ್ಸಾ ನ (ಮುನಿಸಿಪಾಅಟ)-3ನೇ ಹಂತದ ಯೋಜನೆಯಡಿ 
ಕಳೆದ ಕ ವರ್ಷಗಳಂದ ಜೀದರ್‌ ನಗರಸಭೆಗೆ ಹಾಗೂ ನಗರ 
ಸ್ಥಳೀಯ ಸಂಸ್ಥೆಗಳಿಗೆ ಮಂಜೂರಾಗಿರುವ, ಬಡುಗಡೆ ಮಾಡಿರುವ 
ಮತ್ತು ವೆಚ್ಚ ಮಾಡಿರುವ ಅನುದಾನದ ವಿವರಗಳನ್ನು ಅನುಬಂಧ-3 
ರಲ್ತಿ ನೀಡಿದೆ. 


1 ಸ್ವಜ್ಞ ಭಾರತ ೦ €ಜನೆಯಡಿ ಕಳದ ರ ೯ಗಕಳಲ್ಲ ಜೀದರ್‌ 
ಜಲ್ಲೆಯಲ್ಲಿ ಕೈಗೊಳ್ಳಲಾದ ಕಾಮಗಾರಿಗಳ ಸಂಪೂರ್ಣ 
ವಿವರಗಳನ್ನು ಅನುಬಂಧ-4ರಲ್ಪ ಲಗತ್ತಿಸಿದೆ. 


೨. ಕಳೆದ 3 ವರ್ಷಗಳಲ್ಲ ಜೀದರ್‌ ನಗರಸಭೆಗೆ ಎಸ್‌.ಎಫ್‌.ಸಿ 
ಮುಕ್ತನಿಧಿ/ ವಿಶೇಷ ಅನುದಾನ ಹಾಗೂ ಎಸ್‌.ಎಫ್‌.ಸಿ ಕುಡಿಯುವ 
ನೀರಿನ ಅನುದಾನದಡಿ ಕಾಮಗಾರಿಗಳ ವಿವರಗಳನ್ನು ಸಿಡಿಯಲ್ಲ 
ಅಳವಡಿಸಿ ಸಲ್ಲಿಸಿದೆ. 


3. 14ನೇ ಹಣಕಾಸು ಅಯೋಗ ಅನುದಾನದಡಿ: ಜೀದರ್‌ ನಗರ 
ಸಭೆವತಿಯುಂದ ಕೈಗೊಂಡ 105 ಕಾಮಗಾರಿಗಳಲ್ಲ ೨7 
ಕಾಮಗಾರಿಗಳು ಪೂರ್ಣಗೊಂಡಿವೆ 8 ಕಾಮಗಾರಿಗಳು 
ಪ್ರಗತಿಯಲ್ಲಿವೆ. 


15ನೇ ಹಣಕಾಸು ಅಯೋಗದ ಅನುದಾನದಡಿ: ಬೀದರ್‌ ನಗರಸಭೆ 
ವತಿಯಂದ ಕೈಗೊಂಡ 83 ಕಾಮಗಾರಿಗಳಲ್ಲ 52 ಕಾಮಗಾರಿಗಳು 
ಪೂರ್ಣಗೊಂಡಿವೆ ೭6 ಕಾಮಗಾರಿಗಳು ಪ್ರಗತಿಯಲ್ಲವೆ 5 
ಕಾಮಗಾರಿಗಳಗೆ ಟೆಂಡರ್‌ ಕರೆಯಲು ಬಾಕಿ ಇದೆ. 


ಜೀದರ್‌ ನಗರಸಭೆಯ ಕಾಮಗಾರಿಗಳ ವಿವರಗಳನ್ನು ಅನುಬಂಧ-೮ 


ತೆ 


